ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 21ನೇ ಮಾರ್ಜ್‌, 2020 


ಕಲಬುರಗಿ ಕರ್ನಾಟಿಕ ಸೆಂಟ್ರಲ್‌ ಯುನಿವರ್ಸಿಟಿ ನೇಮಕಾತಿ ಕುರಿತು 
ಶ್ರೀ ಅಲ್ಲಂ ವೀರಭದ್ರಪ್ಪ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕೇತು 

ಡಾ. ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕ್ಲೇತು) 


224 (1707) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ ಹಾಗೂ ಮಾಹಿತಿ ತಂತ್ರಜ್ಞಾನ 
ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮ 
ಶೀಲತೆ ಮತ್ತು ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕಲಬುರಗಿಯಲ್ಲಿರುವ ಕರ್ನಾಟಕ ಸೆಂಟ್ರಲ್‌ ಯುನಿವರ್ಸಿಟಿಯಲ್ಲಿ ಇರುವ 30 ವಿಭಾಗಗಳಲ್ಲಿ 67 
ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರುಗಳ ನೇಮಕಾತಿಯನ್ನು ಯು.ಜಿ.ಸಿ. ಮಾರ್ಗಸೂಚಿಗೆ 
ವಿರುದ್ದವಾಗಿ ನೇಮಕಾತಿ ಮಾಡಲಾಗಿದೆಯೇ ; 


(ಆ) ಸದರಿ ಹುದೆಗೆ ಅವಶ್ಯ ಇರುವ ವಿದ್ಯಾರ್ಹತೆಯನ್ನು ಗಣನೆಗೆ ತೆಗೆದುಕೊಳ್ಳದಿರುವುದು ಹಾಗೂ ಅರ್ಹ 
ಅಭ್ಯರ್ಥಿಗಳು ವಂಚಿತರಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಇ) ಸದರಿ ಪ್ರಕ್ರಿಯೆಯನ್ನು ತಡೆಹಿಡಿಯುವ ಬಗ್ಗೆ ಮತ್ತು ನ್ಯಾಯ ಸಮ್ಮತವಾಗಿ ಯು.ಜಿ.ಸಿ. 
ಮಾರ್ಗಸೂಚಿಯನ್ನಯ ನೇಮಕಾತಿ ಪ್ರಕ್ರಿಯೆ ನಡೆಸುವ ಬಗ್ಗೆ ಸರ್ಕಾರದ ಚಿ೦ತನೆಯಲ್ಲಿದೆಯೇ? (ಹೆಸರು 
ಹಾಗೂ ಹುದ್ದೆಗಳ ಸಮೇತ ವಿವರವನ್ನು ಒದಗಿಸುವುದು) 


